ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 454 (802) 


ಸದಸ್ಯರ ಹೆಸರು : ಡಾ|| ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪಡವೀಧರರ ಕೇತು) 

ಉತ್ತರಿಸುವ ದಿನಾಂಕ : 21.02.2022 

ಉತ್ತರಿಸುವಪರು : ಅರ್ಯ, ಆಹಾರ, ನಾಗರಿಕ ಸಠಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಸಚಿವರು. 


pe ಬೆ 
| ಸಂ. ಪ್ರಶ್ನೆ | ಉತ್ತ | 


| ಅ | ಬೀದರ್‌ ಜಿಲ್ಲೆಯ ವ್ಯಾಪಿಯಕ್ಪ 


ಕಾಡು ಪ್ರಾಣಿಗಳು ರೈತರು; 


ಇ 


| | ಬೆಳೆದ ಬೆಳೆಗಳನ್ನು | | 
| ಸೆಂಪುೂರ್ಣವಾಗಿ ವಾಶ; ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


NES 


{ N 
"ಮಾಡುತ್ತಿರುವುದು ಸರ್ಕಾರದ i 
1 ಗಮನಕ್ಕೆ ಬಂದಿಡೆಯೇ; : | 


| 


| ಆ) ಬಂದಿದ್ದಲ್ಲಿ, ಸರ್ಕಾರ ಕಾಡು | ಪನ್ಯ ಪಾಣಿಗಳ ಹಾವಳಿ ತಡೆಗಟ್ಟಲು ಜಾನುವಾರು 
| ಪ್ರಾಣಿಗಳನ್ನು ರೈತರ | ನಿರೋದಕ ಕಂದಕ, ಚೈನ್‌ ಲಿಂಕ್‌ ಮೆಷ್‌, ಮುಳ್ಳು | 
ಜಮೀನುಗಳಿಗೆ: ಬರದಂತೆ | ತಂತಿ ಬೇಲಿ, ಕಲ್ಲು ತಡೆ ಗೋಡೆ ನಿರ್ಮಾಣ | 
ತಡೆಯಲು ತೆಗೆದುಕೊಂಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. | 
ಕ್ರಮಖಬೇಮು; | 
! ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 116 ಎಫ್‌ಎಪಿ 
2016, ದಿ:16.09.2016ರ ಪ್ರಕಾರ ಅರಣ್ಯದಂಚಿನಲ್ಲಿ 
| | ಬರುವೆ ಹಿಡುವಳಿ ಜಮೀನುಗಳಲ್ಲಿ ರೈತರು ಬೆಳೆದ | 
ಬೆಳೆಗಳನ್ನು ವಸ್ಯಪಾಣಿಗಳ ದಾಳಿಯಿಂದ 
ರಕ್ಷಿಸಲು ' ರೈತರಿಗೆ ಆರ್ಥಿಕವಾಗಿ ಸಹಾಯ 
» ಮಾಡಲು ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥೆರ 
| ; ಸಹಯೋಗದೊಂದಿಗೆ ಸಹಾಯಧನ ರೂಪದಲ್ಲಿ 
| 15050 ಅನುಪಾತದ ಆಧಾರದಲ್ಲಿ ಸೌರಶಕ್ತಿ 
| | ಬೇಲಿಯನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, 
| : | ಪ್ರಸಕ್ತ ಸಾಲಿನಲ್ಲಿ ರೈತರ ಜಮೀನಿಗೆ 2 ಕಿಮೀ. 
|! ಸೋಲಾರ್‌ ತಂತಿಬೇಲಿ ಅಳವಡಿಸುವ ಪ್ರಕ್ರಿಯೆ ಸ 
"ಪ್ರಗತಿಯಲ್ಲಿದೆ: | b 


a ERINRITSTINGES 


ಉತ್ತರ ; 


ಈ. | STE 
ಸಂ ಪ್ರಶ್ನೆ | 
ಗಾಡು ಪಾಣಿಗಳಿಂದ ಚಿಫಗಳು | 


ಹಾನಿಯಾಗಿರುವುದರಿಂದೆ 
ಪರಿಹಾರ ಢನ ನೀಡಲು ಸರ್ಕಾರ | 
| ಕೈಗೊಂಡ ಕ್ರಮವೇನು? 


{ 


19/9/2016ರಲ್ಲಿ ವಿಗಧಿಪಡಿಸಿದ ದರಗಳಂತೆ, 
ನಷ್ಟವಾದ ಬೆಳೆಯ ಪುಮಾಣಕ್ಯನುಗುಣಪಾಗಿ | 
ಸಂಬಂಧಿತ ರೈತರ ಹೆಸರಿನ: ಬ್ಯಾಂಕ್‌ ಖಾತೆಗೆ. 
| ಸೇರಪಾಗಿ ಇ-ಪರಿಹಾದ ತಂತ್ರಾಂಶದ | 
| ಮುಖಾಂತರ ದಯಾತ್ಮಕ ಧನ! 
ಪಾಪತಿಸಲಾಗುತ್ತಿದೆ. | 
ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಳೆದ 2 


| 


ವನವಾಷೆಗಳ ಹಾವಳೆಮೆಲದ ಉಂಟಾದ ಬೆಳೆ | 
ಹಾವಿ ಪ್ರಕರಣಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ: | 
ಅಹಜೀ 1360 ಎಹ್‌ ಡಬ್ಬ್ಯುಖಲ್‌ 2016, ದಿಪಾಂಕ; | 


ವರ್ಷಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ | 
ಉಂಕಾದ ಬೆಳೆಹಾವಿ ಪ್ರಕರಣಗಳ ವಿವರ ಹಾಗೂ 


| "| ಪಾವತಿಸಿದ. ದೆಯಾತ್ಮಕ ಧನದ ವಿವರ ಈ 
ಕೆಳಕಂಡಂತಿದೆ:- § 
ವರ್ಷ | ಪ್ರಕರಣಗಳ | ಮೊತ್ತ | 

EN ಸಂಖ್ಯೆ | (ರೂ.ಲಕ್ಷಗಳಲ್ಲಿ) 
2019-20 26 [N00 || 
2020-21 286 | 1199 1 
2021-22 3 583 | 
| (ಜನವದಿ-2022 ರ | 
ಅಂತ್ಯದ ವರೆಗ SN Pe | 
ಸಂಖ್ಯೆ: ಅಹಜೀ 24 ಎಫ್‌ಡಬ್ಲೂೂವಲ್‌ 2022 
N N ಖಾರ್‌ 
NS ನ್‌ 


pa ಎ 
ಉಮೇಶ್‌'ದೆ. ಹಶಿ 
ಅರಣ್ಯ ಆಹಾರ, ವಾಗದಿಕ ಸರಬರಾಜು 
ಮೆತ್ತು ಗ್ರಾಹಕರ ದ್ಯವಹಾರಗಳ ಸಚಿ ವರು 


